ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 


& WwW 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


582 

ಶ್ರೀ ಎಸ್‌.ನಾಗರಾಜು (ಸಂದೇಶ್‌ ನಾಗರಾಜು) 
24-09-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಸಂ 


ರ 
ಪ್ರಶ್ನೆಗಳು 


ಉತ್ತರಗಳು 


ಪಿರಿಯಾಪಟ್ಟಣ 
ತಾಲ್ಲೂಕು, ಮುತ್ತಿನ 
ಮುಳಸೋಗೆ ಬಳಿ ಕಾವೇರಿ 
ನದಿಯಿಂದ ಏತ ನೀರಾವರಿ 
ಯೋಜನೆ ಮೂಲಕ ಎಷ್ಟು 
ಕೆರೆ ಕಟ್ಟೆಗಳಿಗೆ ವೀರು 
ತುಂಬಿಸಲು 
ಯೋಜನೆಯನ್ನು 
ಸಿದ್ಧಪಡಿಸಲಾಗಿದೆ; 


ಈ ಯೋಜನೆಯ 
ಅಂದಾಜು ವೆಚ್ಚ ಎಷ್ಟು; 
ಈಗ ಎಷ್ಟು ಹಣ ಬಿಡುಗಡೆ 
ಮಾಡಲಾಗಿದೆ; ಯಾವ 
ಯಾವ ಕಾಮಗಾರಿಗಳು 
ಪೂರ್ಣಗೊಂಡಿವೆ; ಉಳಿದ 
ಕಾಮಗಾರಿಗಳು ಯಾವ 
ಹಂತದಲ್ಲಿದೆ; ಎಷ್ಟು 
ಕೆರೆಗಳಿಗೆ ನೀರು 
ತುಂಬಿಸಲಾಗಿದೆ; 
ನಿಧಾನಗತಿಯಿಂದ 
ಸಾಗಿರುವ ಈ 
ಯೋಜನೆಯನ್ನು ಬೇಗ 
ಪೂರ್ಣಗೊಳಿಸಲು ಕ್ರಮ 
ಜರುಗಿಸಲಾಗುವುದೇ? 


ಪಿರಿಯಾಪಟ್ಟಣ ತಾಲ್ಲೂಕಿನ ಮುತ್ತಿಸಮುಳುಸೋಗಗೆ 
ಗ್ರಾಮದ ಬಳಿ ಕಾವೇರಿ ನದಿಯಿಂದ ನೀರನ್ನು ಎತ್ತಿ ಪಿರಿಯಾಪಟ್ಟಣ 
ತಾಲ್ಲೂಕಿನ 133 ಕೆರೆಗಳನ್ನು ಮತ್ತು 17 ಕಟ್ಟೆಗಳಿಗೆ ಕುಡಿಯುವ 
ವೀರಿಗಾಗಿ ತುಂಬಿಸಲು ಉದ್ದೇಶಿಸಲಾಗಿದೆ. 

ಸದರಿ ಕಾಮಗಾರಿಯನ್ನು 
ಮೊತ್ತಕ್ಕೆ, 18 ತಿಂಗಳುಗಳ (ಮಳೆಗಾಲ ಸೇರಿ) ಕಾಲಾವಧಿಯೊಂದಿಗೆ 
ಗುತ್ತಿಗೆ ಆಧಾರದ ಮೇಲೆ ವಹಿಸಲಾಗಿದೆ. ಪ್ರಸ್ತುತ ಕಾಮಗಾರಿಯ 
ಪ್ರಗತಿಯ ವಿವರ ಕೆಳಕಂಡಂತಿದೆ: | 

* Intake channel, Fore bay ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 

° ಪಂಪ್‌ ಹೌಸ್‌ನ ಮೇಲ್ಮಾವಣಿ ಕಾಮಗಾರಿ ಪ್ರಗತಿಯಲ್ಲಿದೆ. 

« ಮುಖ್ಯ ವಿತರಣಾ ತೊಟ್ಟಿಯ ಕಾಮಗಾರಿ ಪ್ರಗತಿಯಲ್ಲಿದೆ. 

* ರೈಸಿಂಗ್‌ ಮೇನ್‌ 1137 ಕಿ.ಮೀ ಉದ್ದದ ಪೈಕಿ 7.230 ಕಿಮೀ 
ಉದ್ಯೆ ಪೈಪ್‌ ಅಳವಡಿಸಲಾಗಿರುತದೆ. 

* Trash rack gate, Stop log gate, Service road, Substation civil 
structure &Surge protection work, Gravity main pipe line, 
Electro mechanical works, Electrical Substation & 
Transmission line ಕಾಮಗಾರಿಗಳನ್ನು 
ಪ್ರಾರಂಭಿಸಬೇಕಾಗಿರುತ್ತದೆ. 

ಈವರೆಗೆ ಕಾಮಗಾರಿಯ ಆರ್ಥಿಕ ವೆಚ್ಚ ರೂ.115.81 
ಕೋಟಿಗಳು. 
ಯೋಜನೆಯ ಗರ wಬಂks ವಿರ್ಮಾಣದ ಸ್ಮಳದಲ್ಲಿ 

ದಿನಾ೦ಂಕ:16.08.2018 ರಂದು ಕಾವೇರಿ ನದಿಯ ಪ್ರವಾಹದಿಂದ ಗ... 

(High Flood level) ಮಟ್ಟಿ 826.81 ಮೀ. ಮತ್ತು ದಿನಾ೦ಕ 10.08.2019 

ರಂದು ಕಾವೇರಿ ನದಿಯಲ್ಲಿ ಪ್ರವಾಹವು ಉಂಟಾಗಿ ಮತ್ತೊಮ್ಮೆ 

ಹೆಜ್‌.ಎಫ್‌.ಎಲ್‌. ಮಟ್ಟವು 827.20 ಮೀ.ಗಳಿಗೆ ಏರಿಕೆಯಾಗಿದ್ದು, ಈ 

ಮಟ್ಟಿವು ವಿನ್ಯಾಸಿತ MFL(Motor Floor level) ಗೆ ಹೋಲಿಸಿದಾಗ 0.30 

ಮೀ ಮಾತ್ರ ಕಡಿಮೆ ಇರುತ್ತದೆ. ಈ ಹಿನ್ನಲೆಯಲ್ಲಿ ಬ. ಅನ್ನು 


828.41 ಮೀಗಳಿಗೆ ಪರಿಷ್ಕರಿಸಲಾಗಿರುತ್ತದೆ ಹಾಗೂ ಪರಿಷ್ಯರಿಸಿದ ಈ ! 


ವ್ಯತ್ಯಾಸದಿಂದ Sub-station formation Level & Transmission line 
Lev! ಇವುಗಳನ್ನು ಮಾರ್ಪಾಡಿಸುವ ಸಲುವಾಗಿ ಕಾಮಗಾರಿಯ 
ಪ್ರಗತಿಯಲ್ಲಿ ವಿಳ೦ಬವಾಗಿರುತ್ತದೆ. 

ಇಲಾಖೆಯ ವತಿಯಿಂದ ಭೂಸ್ಕಾಧೀನ ಹಾಗೂ ಬೆಳೆ 
ಪರಿಹಾರಕ್ಕೆ ಸೂಕ್ತ 


ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 
ಪೂರ್ಣಗೊಳಿಸಲು ಎಲ್ಲಾ ಸೂಕ್ತ ಕ್ರಮಗಳು ಜರುಗಿಸಲಾಗುವುದು. 


ಸೂಚಿಸಲಾಗಿದ್ದು, 


ರೂ.246.90 ಕೋಟಿ ಗುತ್ತಿಗೆ! 


ಕ್ರಮ ಕೈಗೊಳ್ಳಲಾಗಿರುತ್ತದೆ ಹಾಗೂ | 
ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಂಡು ಶೀಘ್ರವಾಗಿ | 


ಡಿಸೆಂಬರ್‌-2021ರೊಳಗಾಗಿ ! 


ಸಂಖ್ಯೆ:ಜಸ೦ಇ 123 ಎಸ್‌ಎಲ್‌ಬ 2020 c K 


ಆತ್‌ 


pa 
(ರಯೀಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


